ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಮಾನ್ಯ ವಿಧಾನ ಪರಿಷತ್‌ ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾಂಕ 


ಕರ್ನಾಟಕ ವಿಧಾನ ಪರಿಷತ್ತು 


956 

ಶ್ರೀ ಲಹರ್‌ ಸಿಂಗ್‌ ಸಿರೋಯಾ (ವಿಧಾನಸಭೆಯಿಂದ 
ಚುಸಾಯಿತರಾದವರು) 

15-03-2021 


ಉತ್ತರೆಸುವ ಸಚಿವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರು 
ಕ್ರ. ಪ್ರಶ್ನೆ ಉತ್ತರ | 
ಸಂ 


'@ 


ರಾಜ್ಯದಲ್ಲಿ ಕೊರೋನಾ ಲಸಿಕೆ 
ವಿತರಣೆಯಾಗುತ್ತಿದೆಯೇ; 


- 
ರಾಜ್ಯದಲ್ಲಿ' ಜನವರಿ 16, 2021 ರಿಂದ ಆರೋಗ್ಯ ಕಾರ್ಯಕರ್ತರಿಗೆ, 


ಫೆಬ್ರವರಿ 02, 2021 ರಿಂದ ಮುಂಚೂಣಿ ಕಾರ್ಯಕರ್ತರಿಗೆ ಮತ್ತು 
ಮಾರ್ಚ್‌ 8, 2021 ರಿಂದ 60 ವರ್ಷ ಮೇಲ್ಪಟ್ಟ ಎಲ್ಲಾ ನಾಗರೀಕರಿಗೆ 
ಮತ್ತು 45-59 ವರ್ಷ ವಯಸ್ಸಿನ ಸಹ ಅಸ್ವಸ್ಥತೆ ಹೊಂದಿರುವವರಿಗೆ 
ಕೊರೋನಾ ಲಸಿಕಾಕರಣ ನಡೆಯುತ್ತಿದೆ. 


ಆ .| ರಾಜ್ಯಕ್ಕೆ ಈವರೆವಿಗೆ ಎಷ್ಟು ಲಸಿಕೆಗಳು 
ಸರಬರಾಜಾಗಿದೆ; 


ರಾಜ್ಯದಲ್ಲಿ ಈವರೆವಿಗೆ 33,19,760 ಡೋಸ್‌ ಕೋವಿಶೀಲ್ಡ್‌ ಲಸಿಕೆ 
ಹಾಗೊ 4,60,820 ಡೋಸ್‌ ಕೋವ್ಯಾಕ್ಸಿನ್‌ ಲಸಿಕೆ ಸರಬರಾಜಾಗಿದೆ. 


ಇ | ಈವರೆವಿಗೆ ಎಷ್ಟು ಮಂದಿಗೆ ಲಸಿಕೆಗಳನ್ನು 
ನೀಡಲಾಗಿರುತ್ತದೆ; 


ರಾಜ್ಯದಲ್ಲಿ ದಿನಾಂಕ:11.03.2021 ರ ಅಂತ್ಯಕ್ಕೆ ಒಟ್ಟು 11,74,247 
ಡೋಸ್‌ ಲಸಿಕೆ ನೀಡಲಾಗಿದೆ. 


ಈ [ಜನ ಸಾಮಾನ್ಯರಿಗೆ ಕೊರೋನಾ ಲಸಿಕೆ 
ಯಾವಾಗೆ ದೊರೆಯಲಿದೆ (ಉತ್ತರವನ್ನು ಕನ್ನಡ 
ಮತ್ತು ಆಂಗ್ಲ ಭಾಷೆಯಲ್ಲಿ ನೀಡಲು ವಿಸಂತಿಸಿದೆ) 


| ಕೂಡಲೇ ಲಸಿಕೆ.ನೀಡಲಾಗುವುದು. 


ಭಾರತ ಸರ್ಕಾರದ ಮಾರ್ಗಸೂಚೆಯಂತೆ ರಾಜ್ಯದಲ್ಲಿ 3 ಹಂತಗಳಲ್ಲಿ 
ಕೋವಿಡ್‌-19 ಲಸಿಕಾಕರಣವನ್ನು ನಡೆಸಲಾಗಿದೆ. ಭಾರತ ಸರ್ಕಾರದ 
National Expen Group In Vaccine Administration For Covid-19 
(N£6೪Aಂ) ಮಾರ್ಗಸೂಚಿಯನ್ವಯ ಲಸಿಕಾ ಕಾರ್ಯಕ್ರಮವನ್ನು [ 
ಅನುಷ್ಠಾನಗೊಳಿಸಲಾಗುತ್ತಿದ್ದು, ಜನ ಸಾಮಾನ್ಯರಿಗೆ ಕೋವಿಡ್‌ 
ಲಸಿಕಾರಣದ ಕುರಿತು ಭಾರತ ಸರ್ಕಾರದಿಂದ ಮಾರ್ಗಸೂಚಿ ಬಂದ 


ಆಕುಕ 32 ಎಸ್‌ಎಂಎಂ 2021 


ಡಾ॥ ಕೆ. ಸುಧಾಕರ್‌) 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ 
ವೈದ್ಯಕೀಯ ಶಿಕ್ಷಣ ಸಚಿವರು 


